ಚುಕ್ಕೆ ಗುರುತಿನ ಪ್ರಶ್ನೆ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು, 


243 


ಶ್ರೀಮತಿ. ಎಸ್‌. ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 


ಚುನಾಯಿತರಾದವರು ) 


ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿಪಕು ' 


-—ಉತ್ತರಿಸಬೇಕಾದ-ದಿನಾಂಕ- 22021 - ~ 
ಕ್ರಸಂ ಪ್ರಶ್ನೆ ಉತ್ತರ 
ಕೊಡಗು ಜಿಲ್ಲೆಯಲ್ಲಿ ಪ್ರಸ್ತುತ ಬಿದ್ದ 
ಅಕಾಲಿಕ ಮಳೆಯಿಂದ ಕಾಫಿ ಕೊಯ್ದು 
ಸಾಕಷ್ಟು ಹಾಳಾಗಿರುವುದರಿಂದ, ಕಾಫಿ ಬಂದಿದೆ, 
ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವುದು Noticed 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; _ 
ಆ) | ಬಂದಿದ್ದಲ್ಲಿ, ಪ್ರಸ್ನುತ ವರ್ಷದಲ್ಲಿ ಕೊಡಗು | ಪ್ರಸ್ಮುತ ವರ್ಷದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬಿದ್ದ ಅಕಾಲಿಕ ಮಳೆ ಹಾಗೂ 
“| ಪ್ರರರಪ್ಲ ಎಷ್ಟು ಕಾಫಿ" ಕೊಯ್ದು | ಪ್ರತಿಕೂಲ ಹವಾಮಾನದ ಪ್ರಯಿಸಕ್ತ 33631 ಹೆ, ವಿಸ್ತೀರ್ಣದಲ್ಲಿ ಕಾಫಿ ಬೆಳೆ 
' ಹೌನಿಗೊಳಗಾಗಿದೆ: ಹಾಗೂ ಸದರಿ ನಷ್ಟದ | ಹಾನಿಯಾಗಿದ್ದು, ಇದರ ಹಾನಿಯ ಮೊತ್ತ ರೂ.391.70 ಕೋಟಿಗಳೆಂದು 
| ಅಂದಾಜಿನ ಸಂಪೂರ್ಣ ವಿವರಗಳೇನು ಅಂದಾಜಿಸಲಾಗಿರುತ್ತದೆ. - 
Due ‘to untimely rains and adverse weather conditions in 
Kodagu district, an area of 33631 ha. of ‘coffee is affected 
“-and-its value is-estimated-to-be-Rs. 391.70-crores. 
ಇ) ಈ ಕಾರಣದಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಕಾಫಿ ಬೆಳೆ ಹಾನಿ ವರದಿಯನ್ನು ಪರಿಹಾರ ಧನ ಕೋರಿ ಕೇಂದ್ರ ಸರ್ಕಾರಕ್ಕೆ 


ಕಾಫಿ ಬೆಳೆಗಾರರಿಗೆ ಸರ್ಕಾರ ಕಲ್ಪಿಸಿರುವ 
N 
ಪರಿಹಾರ, ಚೆಠವ್ರು ಹಾಗೂ ಸೌಲಭ್ಯಗಳೇತು? 


(ಸಂಪೂರ್ಣ ವಿವರ ನೀಡುವುದು) 


ಪ್ರಮಾಣದ ಹಾನಿಗೆ ಕಾಫಿ ಸೇರಿದಂತೆ ಪ್ರತಿ 


ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣಾ ಕೋಶದ ಮೂಲಕ 
ಮೆಷೊಠಾಂಡಹು್‌ ನ್ನು ಸಲ್ಲಿಸಲಾನಿಶುತ್ತದೆ. 


NDRF/SDRF ಮಾರ್ಗಸೂಚಿಯನ್ವಯ ಶೇ.33 ಕ್ಕಿಂತ ಹೆಚ್ಚಿನ 


ಹೆಕ್ಟೆರ್‌ಗೆ ಬಹುವಾರ್ಷಿಕ 


ಬೆಳೆಯನ್ನೊಳಗೊಂಡಂತೆ ಇತರೆ ತೋಟಗಾರಿಕೆ ಹಾಗೂ ಕೃಷಿ ಬೆಳೆಗಳು 


ಸೇರಿದಂತೆ ಈ ತನಕ ಒಟ್ಟು 21,496 ಫಲಾನುಭವಿಗಳಿಗೆ ರೂ.27.26 ಕೋಟಿ 
ಹಾರಧನ ವಿತರಣೆಯಾಗಿರುತ್ತದೆ. 


ಬೆಳೆಗಾರರಿಗೆ ನೆರವಾಗಲು ಕಾಫಿ ಮಂಡಳಿ ವತಿಯಿಂದ ಅಭಿವೃದ್ದಿ 


ಕಾರ್ಯಕ್ರಮಗಳನ್ನು 10 ಹೆ. ವರೆಗೆ ಹೊಂದಿರುವ ಸಣ್ಣ 


ಒಕೆ ಶೇ. 40 ರಷ್ಟು ಆರ್ಥಿಕ ನೆರವನ್ನು ಈ 


ತೋಟಗಾರಿಕೆ ಬೆಳೆಗಳಿಗೆ ರೂ 18,000/ಹೆ. ಪರಿಹಾರ ಧನ ನಿಗದಿ 
ಪಡಿಸಲಾಗಿರುತ್ತದೆ. ಕಾಫಿ ಮಂಡಳಿ, ಬೆಂಗಳೂರು ರವರು ನೀಡಿರುವ 
ಮಾಹಿತಿಯಂತೆ, ಕೊಡಗು ಜಿಲ್ಲೆಯಲ್ಲಿ ಹಾನಿಯಾದ ಕಾಫಿ 


ಕೆಳಕಂಡ ಕಾರ್ಯಕ್ರಮಗಳಿಗೆ ಒದಗಿಸಲಾಗಿರುತ್ತದೆ. - 

1) ತೋಟ ಮರು ಸ್ಥಾಪನೆ: ಕಾಫಿ' ತೋಟಗಳಲ್ಲಿ ಉತ್ಪಾದನೆ ಹಾಗೂ 
ಉತ್ಪಾದಕತೆ ಹೆಚ್ಚಿಸುವ ಸಲುವಾಗಿ ಹಳೆಯ ಮತ್ತು ಅನುತ್ಪಾದಕ 
ಕಾಫಿ ತೋಟಗಳ ಪುನರುಜ್ಜೀವನ ಕಾರ್ಯಕ್ರಮವಾಗಿ ರೋಗ 
ನಿರೋಧಕ ಹಾಗೂ ಹೆಚ್ಚಿನ ಇಳುವರಿ ನೀಡುವ ಕಾಫಿ ತಳಿಗಳ ನಾಟಿ 
ಮಾಡಲು ಸಹಾಯಧನ ಕಲ್ಪಿಸಲಾಗಿರುತ್ತದೆ. 

2) ನೀರು ನಿರ್ವಹಣೆ ಘಟಕ: ನೀರು ಶೇಖರಣಾ ಘಟಕಗಳ ಸ್ಥಾಪನೆಗೆ 
ಯಂತ್ರೋಪಕರಣ ಖರೀದಿಗೆ ಆರ್ಥಿಕ ನೆರವು ಕಲ್ಪಿಸಲಾಗಿರುತ್ತದೆ. 

3) ಪರಿಸರ ಸ್ನೇಹಿ ಕಾಫಿ: ರೈತರು ಹೆಚ್ಚಿನ ಆದಾಯಗಳಿಸಲು 
ಅನುಕೂಲವಾಗುವಂತೆ ಪರಿಸರ ಸ್ನೇಹಿ ಕಾಫಿ ಉತ್ಪಾದನೆಯ 
ಪ್ರಮಾಣೀಕರಣಕ್ಕೆ ಶೇ. 50 ರಂತೆ ಪ್ರಮಾಣೀಕರಣದ ವೆಚ್ಚವನ್ನು 
ಭರಿಸಲಾಗಿರುತ್ತದೆ. § 

4) ಕಾಫಿ ಬೆಳೆಗಾರರ ಗುಂಪು/ಸ್ವಯಂ ಸೇವಕ ಸಂಘಗಳು/ಸಹಕಾರ | 
ಸಂಘಗಳಿಗೆ ಪ್ರೋತ್ಸಾಹಧನ: ಕಾಫಿ ಮಾರುಕಟ್ಟೆಗೆ ಉತ್ತೇಜಿಸಲು 
ಸಮುಬಾಯತ್ವದಲ್ಲಿ. ಕಾಫಿ ಬೆಳೆಗಾರರ ಗುಂಪು/ಸ್ವಯಂ ಸೇವಕ 
ಸಂಘಗಳು/ಸಹಕಾರ ಸಂಘಗಳಿಗೆ ಪ್ರತಿ ಕೆಜಿ ಕಾಫಿಗೆ ರೂ.4. 00 ರಂತೆ 
ಪ್ರೋತ್ಸ್ಗಾಹಧನವನ್ನು. ನೀಡಲಾಗಿರುತ್ತದೆ, 

A memorandum has been submitted to the | 

Government of India seeking compensation for the Coffee 


crop damage through the Disaster Management cell of 
Revenue Department. 


As per NDRF/SDRE guidelines for. moie ‘thar 33% 
crop loss, Rs. 18000/ha. input subsidy is provided for 
‘perennial crops including: coffee. crop: As “per the 
information provided by Coffee Board, Bangalore, 
including coffee and other horticultural and. agricultural 
crops, a total of Rs 27.26 crore has been disbutsed to 
21,496 beneficiaries. 


The small growers in Karnataka owning up to 10 Ha.’ 
area are provided support of 40% on the estimated unit 
cost for the following programmes by Coffee Board is as 
follows: 

1) Resllatlon - To improve the production & 
productivity of plantations replacement of old and 
unproductive plants with high yielding and disease 
tolerant coffee varieties financial assistance is 
being provided. 

2) Water Augmentation units - for creation of water 


3) 


9) 


holding structures / purchase of equipment, 


financial assistance is being provided. 


 Eco-Certification. of “Coffee: - support @ 50%- 


towards cost of eco certification is ‘extended 
through production of eco-certified coffees to 
realize higher returns by farmers. 

Support to Small Growers’ Collectives / SHGs / 


~Cooperatives: - To -encourage-marketing-of coffee | - 


growers Rs. 4/- per Kg is being given to coffee 
growers Collectives / SHGs / Cooperatives. 


' HORTI 43 HEG 2021 


BS 
A 


ತೋಟಗಾರಿಕೆ-ಮತ್ತು ರೇಷ್ಮೆ ಸಚಿವರು 


